ಸಸ್ಯಗಳು ತಳ ವೈವಿಧ್ಯತೆಯನ್ನು 
ಕಾಪಾಡಿಕೊಳ್ಳಲು ಅಸಂಖ್ಯಾತ 
ಪರಾಗಸ್ಪರ್ಶ ಜೀವಿಗಳಗೆ 
ಆಸರೆಯಾಗುತ್ತವೆ. ನಿರ್ದಿಷ್ಟ 
ಜೀವಿಯನ್ನು ಪರಾಗಸ್ಪರ್ಪಕ್ಸಾಗಿ 
ತನ್ನತ್ತ ಸೆಳೆಯಲು ತರಹೇವಾರಿ 
ತಂತ್ರಗಳನ್ನು ಬಳಸಿಕೊಳ್ಳುತ್ತವೆ. 
ಜೀವಿಗಳ ವಿಕಾಸದಲ್ಲ ಪರಸ್ಪರ 
ಬೆಸೆದುಕೊಂಡಿರುವ ಈ ತಂತ್ರಗಳು 
ಧರೆಯ ಜೀವಿಗಳ ಮೇಲೆ ಯಾವ 
ರೀತಿಯ ಪ್ರಭಾವ ಜರುತ್ತಿವೆ 
ಎಂಬ ಬಗ್ದೆ ಈ ಲೇಖನದಲ್ಲ 
ಚರ್ಚಿಸಲಾಗಿದೆ. 


4 


"ಭೂಮಿಯ ಮೇಲೆ ಜೀವಿಗಳು ಹಣ 
ಹರಡಿದ್ದು ಪರಪರ ಬೆಸೆದುಕೊಂಡಿದ್ದರಿಂದಲೇ 
ಹೊರತು ಹೋರಾಟದಿಂದಲ್ಲ" 

- ಅನ್‌ ಮಾರ್ಗುಲಸ್‌ 


ಪರಪ್ಪರ ಹೊಂದಾಣಿಕೆಯಲ್ಲ 
ಬದುಕುತ್ತಿರುವುದರಿಂದ ಭೂಮಿಯ 
ಮೇಲೆ ವಿವಿಧ ಜೀವಿಗಳ ವಿಕಾಸವಾದದ್ದೇ 
ಹೊರತು ಉಳವಿಗಾಗಿನ ಹೋರಾಟದಿಂದ 
ಜೀವಿಗಳ ವಿಕಾಸವಾದದ್ದಲ್ಲ ಎನ್ನುವುದು 
ವಿಕಾಸವಾದದ ಹೆಸರಾಂತ ವಿಜ್ಞಾನಿ 

ಅನ್‌ ಮಾರ್ಗುಲಆಸ್‌ ಅವರ ವಾದ. ಸಸ್ಯ 
ಹಾಗೂ ಪ್ರಾಣಿ ಸಂಕುಲಗಳು ಪರಸ್ಪರ 
ಪ್ರಯೋಜನಕ್ಸಾಗಿ ಬೆಸೆದುಕೊಂಡಿರುವ 
ಪರಾಗಪ್ಪರ್ಶ ಕ್ರಿಯೆ ಎಂಬ ಉತ್ತಮ 
ಉದಾಹರಣೆಯನ್ನು ನಾವು ಆಕೆಯ ವಾದಕ್ಕೆ 
ಪುಷ್ಟಿಯಾಗಿ ಬಳಸಿಕೊಳ್ಳಬಹುದು! 


ಭೂಮಿಯ ಮೇಲೆ ಲೈಂಗಿಕವಾಗಿ 
ಪುನರುತ್ವತ್ತಿಯಾಗುವ ವೈವಿಧ್ಯಮಯ 
ಸಸ್ಯಗಳ ಬದುಕು ಹಾಗೂ 
ಸಂತಾನಾಭವೃದ್ಧಿಗೆ ಪರಾಗಸ್ಪರ್ಶ ಕ್ರಿಯೆಯು 
ಅತ್ಯಾವಶ್ಯಕೆ. ಇಂತಹ ಸಸ್ಯಗಳು, 

ಬಅತ ಗಂಡು ಮತ್ತು ಹೆಣ್ಣು ಪ್ರಜನನ 
ಕೋಶಗಳನ್ನು ಬೇರೆ ಬೇರೆ ಸಮಯ 
ಅಥವಾ ಸ್ಥಳಾವಕಾಶದಲ್ಲಿ (ಅಥವಾ ಎರಡೂ 
ಬಗೆಯಲ್ಲ) ಹೊಂದುವ ಮುಖಾಂತರ 
ಪ್ರತ್ಯೇಕಿಸಿ, ಪ್ರಯಂ-ಫಅತಗೊಳ್ಳುವುದನ್ನು 
ತಡೆಯುತ್ತವೆ. ಉದಾಹರಣೆಗೆ, ಕೆಲವು 
ಜಾತಿಯ ಸಸ್ಯಗಳಲ್ಲ ಬಅತ ಗಂಡು ಹಾಗು 


ee 


'# 


po 


g 
@ 
G 
೩ 
® 
[4] 
eL 
® 
2 
8 


po 


ಚಿತ್ರ 1 ಅನ್‌ ಮಾರ್ಗುಲಅಸ್‌ 

Source: Javier Pedreira, Wikimedia Commons. 
URL: https:/commons.wikimedia.org/wiki/File: 
Lynn_Margulis_2005.jpg. License: CC-BY. 


ಹೆಣ್ಣು ಪ್ರಜನನ ಅಂಗಗಳನ್ನು ಅದೇ ಸಸ್ಯದ. 
ಇಲ್ಲವೇ ಬೇರೆ ಸಸ್ಯದ ಪ್ರತ್ಯೇಕ ಪುಷ್ಪಗಳಲ್ಲ 
ಕಾಣಬಹುದು. ಹೀಗಿದ್ದಾಗ, ಒಂದು 
ಹೂವಿನ ಪರಾಗ ರೇಣುವು ಮತ್ತೊಂದು 
ಹೂವಿನ ಶಲಾಕಾರ್ರದ ಮೇಲೆ ಬದ್ದಾಗಲಷ್ಟೇ 
ಇಂತಹ ಸಸ್ಯಗಳಲ್ಲ ಅಂಡಾಣುವು 
ಫಅತಗೊಳ್ಳುವುದು. ಪರಾಗವನ್ನು 

ಒಂದು ಹೂವಿನಿಂದ ಮತ್ತೊಂದಕ್ಕೆ 
ಸಾಗಿಸುವ ಮಾಧ್ಯಮ ಮಾತ್ರವೇ ಈ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭2೦ 63 


ಪರಾಗಸ್ಪರ್ಶ ಕುರಿತ ಮೊದಲ ಅಧ್ಯಯನಗಳು: 


ಪರಾಗಸ್ಪರ್ಶವನ್ನು ಮಾಡುವ ಪ್ರಾಣಿಗಳ ಕುರಿತಾದ ನಮ್ಮ ಜ್ಞಾನದ ಮೂಲವು ಹಲವಾರು ವಿಜ್ಞಾನಿಗಳ ಅಧ್ಯಯನದಲ್ಲದೆ. ಜೋಸೆಫ್‌ 
< aN ಗೋಟ್ಟಬ್‌ ಕೋಲ್‌ರ್ಯೂಟರ್‌ (1733-1806) ಈ ಕ್ಷೇತ್ರದಲ್ಲ ಮಾರ್ಗದರ್ಶಿಯಂತೆ ಕೆಲಸ ಮಾಡಿದ್ದಾನೆ. ಪರಾಗಸ್ಪರ್ಶದ 
yp __ » ಕುರಿತಾದ ಪ್ರಾಥಮಿಕ ವರದಿಯನ್ನು Vorlaufige Nachricht ಎಂಬ ತಲೆಬರಹದಲ್ಲ 1761 ರಲ್ಲ ಪ್ರಕಟಸಿದ್ದಾನೆ. ಠಈ ವರದಿಯು 
k j ವೈವಿಧ್ಯಮಯವಾದ, ಪ್ರಾಣಿಗಳಂದಾಗುವ ಪರಾಗಪ್ಪರ್ಶ, ಹೂವುಗಳ ಲೈಂಗಿಕ ಗುಣ-ಲಕ್ಷಣಗಳು ಹಾಗು ಸಸ್ಯ ಸಂಕರಣಗಳ 
ಮಾಹಿತಿಯನ್ನು ಒಳಗೊಂಡಿದೆ. ಕೀಟಗಳ೦ದ ಪ್ರತ್ಯೇಕಿಸಿ ಬೆಕೆಸಿದಾಗ ಫಲ ನೀಡಲು ವಿಫಲವಾದ ಸಸ್ಕಗಳನ್ನೊಳಗೊಂಡ 
ಹಲವಾರು ಸರಣಿ ಪ್ರಯೋಗಗಳನ್ನು ಆಧಾರವಾಗಿರಿಸಿಕೊಂಡಿದೆ ಕೋಲ್‌ರ್ಯೂಟರ್‌ನ ಪ್ರಾಥಮಿಕ ವರದಿ. 


ಸ್ಲೆಂಗೆಲ್‌ (1793), ಪೋಗೆಲ್‌ (1೨೨6), ಚಾರ್‌ ಡಾರ್ನಿನ್‌ (185೨), ಹರ್ಮನ್‌ ಮ್ಯೂಲ್ಲರ್‌ (1873) ಹಾಗೂ 
ಗ್ರಾಂಟ್‌ (1೨52) ಸೇರಿದಂತೆ ಹಲವಾರು ವಿಜ್ಞಾನಿಗಳ ವಿವರವಾದ ಪ್ರಯೋಗಗಳು ಕೋಲ್‌ರ್ಯೂಟರ್‌ನ ಪ್ರಾಥಮಿಕ 
ಫಅತಾಂಶಗಳನ್ನು ಎತ್ತಿಹಿಡಿದಿವೆ. 


ಚಿತ್ರ 2. ಜೋಸೆಫ್‌ ಗೋಟ್ಲಬ್‌ ಕೋಲ್‌ರ್ಯೂಟರ್‌ 


Source: Materialscientist, Wikimedia Commons. URL: https:/commons.wikimedia.org/wiki/File:Josef_Gottlieb_Koelreuterjpg. 
License: CC-BY. 


ಕ್ರಿಯೆಯನ್ನು ಸಾಧ್ಯವಾಗಿಸಬಲ್ಲದು. ಅಡ್ಡ- ಕುತೂಹಲಕರ ಉದಾಹರಣೆಗಳೊಂದಿಗೆ ಜೋಸೆಫ್‌ ಗೋಟ್ಯಬ್‌ ಕೋಲ್‌ರ್ಯೂಟರ್‌ 

ಫಅೀಕರಣದ ಅತ್ಯಗತ್ಯ ಅಂಗಗಳಾದ ಈ ನೋಡೋಣ. (Joseph Gottlieb Kolreuter) 

ಮಾಧ್ಯಮಗಳನ್ನೇ ನಾವು ಪರಾಗಸ್ಪರ್ಶ ಹೇಳದಂತೆ "ಪರಾಗಸ್ಪರ್ಶ ಕೀಿಯೆಯೆಂಬ 

ಜೀವಿಗಳೆಂದು ಕರೆಯುವುದು. ಅಸಾಮಾನ್ಯ; ಕೈಂಕರ್ಯದ ಮುಖಾಂತರ 
ಸರಾಗ ua ಕೀಟಗಳು ಸಸ್ಯ್ಯಗಳೊಂದಿಗೆ 

ಘನ ಅಂದಾತನಂತೆ: ಫುಮನರು ಪರಾಗಸ್ಪರ್ಶಿ ಜೀವಿಗಳ ಕೀಟಗಳು ಅಸಂಖ್ಯಾತವಾದ ತಮ್ಮದೇ ಕುಲಕ್ಕೂ 


ಎರಡು ಲಕ್ಷಗಳಷ್ಟು ಪ್ರಾಣಿ ಸಂಕುಲವು 
ಶೇಕಡಾ 75ರಷ್ಟು ಹೂ ಬಡುವ ಸಸ್ಯಗಳ 
ಪರಾಗಪ್ಪರ್ಶವನ್ನು ನಡೆಸುತ್ತವೆ! ಕೀಟಗಳ೦ದ 
ಪಕ್ಷಿಗಕವರೆಗೆ ಮತ್ತು ಸರೀಸೃಪಗಳ೦ದ 
ಸಸ್ತನಿಗಳವರೆಗೆ ವಿವಿಧ ಗಾತ್ರ ಹಾಗೂ ಚೂಪಾದ ಉದ್ದನೆಯ 
ಆಕಾರದಲ್ಲಿ ಈ ಪರಾಗಸ್ಪರ್ಶ ಜೀವಿಗಳು ಕೊಳವೆಯಂತಹ ರಚನೆಯನ್ನು್ಞ 


ಖಕ ಒಂದು ವಿಧದ ಮಡಗಾಸ್ಸರ್‌ ಆರ್ಕೀಡ್‌ 
ವ್ಯಾಪಿಸಿರುವುದನ್ನು ಕಾಣಬ ; (Angraecum sesquipedale) 


ಬಹುದೊಡ್ತ ಪಾಲನ್ನು ಹೊಂದಿವೆ. ಉಪಕಾರವನಸುಂಟುಮಾಡುತ್ತವೆ'. ಜೇನು 


ಜೊತೆ-ಜೊತೆಗಿನ ವಿಕಾಸವಾದ: 


ಹೀಗಾಗಿ ಸಸ್ಯಗಳು ನಿರ್ದಿಷ್ಟ ಬಗೆಯ ಹೂವಿನ ಪರಾಗಸ್ಪರ್ಶವು ಉದ್ದನೆಯ 

ಪರಾಗಸ್ಪರ್ಶ ಜೀವಿಯನ್ನು ತಮೃತ್ತ ನಾಆಣೆಯನ್ನು ಹೊಂದಿರುವ 

ಸೆಕೆಯಲು ತರಹೇವಾರಿ ಗುಣಲಕ್ಷಣಗಳನ್ನು ಗಿಡುಗಪತಂಗದಿಂದ ಮಾತ್ರವೇ ಸಾಧ್ಯ 

ಬೆಕೆಸಿಕೊಂಡಿರುವುದು ಕೌತುಕದ ಎಂದಿದ್ದ ಚಾರ್ಲ್ಸ್‌ ಡಾರ್ವಿನ್‌ ಜೊತೆ- 

ವಿಷಯವೇನಲ್ಲ. ತೀಕ್ಷ್ಮ ದೃಷ್ಟಿಯ ಜೊತೆಗಿನ ವಿಕಾಸವಾದದ ರೂವಾರಿ. 

ಜೀವಿಗಳಗಾಗಿ ಹೊಳೆಯುವ ವರ್ಣಗಳನ್ನೂ,  ನಿಸರ್ಗಪಾದಿ ಆಲ್ಫೆಡ್‌ ವಾಲೇಸ್‌ 

ಆ ಶಕ್ತಿಬಲ್ಲದ ಜೀವಿಗಳಗಾಗಿ ಹಂಗ ಅಡ ತಿನಯು ಪಠಯಾನದ 
ಮ ಆದಿ ಭಾಗದಲ್ಲ ಮಡಗಾಸ್ಸರ್‌ನಲ್ಪ 

ತನಾ ಪಗ 

k; ನಲ ೩ ಬ ಗಿಡುಗಪತಂಗವು ಡಾರ್ವಿನ್ನನ ವಾದಕ್ಕೆ 

ಸಹಲಕ್ಷಣಗಳಿನ್ನುತ್ತಾರೆ. ಹೂ ಜಡುವ ಸಸ್ಯ ಪಷ್ಟಿ ನೀಡಿತು. 

ಹಾಗು ನಿರ್ದಿಷ್ಟ ಪರಾಗಸ್ಪರ್ಶ ಜೀವಿಗಳ 

ಈ ರೀತಿಯ ಜೊತೆ ಜೊತೆಯಲ್ಲನ ಚಿತ್ರ 3. ಥಾಮಸ್‌ ವಿಂಯಮ್‌ ವುಡ್‌ 

ವಿಕಾಸವು ಪಕೃತಿಯಲ್ಲ ಕಂಡು ಬರುವ ಆಲ್ಫೆಡ್‌ ರಸೆಲ್‌ ವಾಲೇಸ್‌ನ 

ಹೊಂದಿಕೊಳ್ಳುವಿಕೆ ಮತ್ತು ನೈಪುಣ್ಯತೆಯ ಪಿವರಣಿಯನ್ನು 

ವಿಶೇಷ ಉದಾಹರಣೆ. ಎರಡು ವಿಭನ್ನು ಆಥಾರಿಲನಾನಿಂರೂಂಡು 


ಜೀವಿಗಳ ಗುಂಪಿನ ಒಡನಾಟವು ಯಾವ ವಹಸಿ ಪರರ 
sesquipedale s8೯ಡ್‌ ಅನ್ನು 


ರಿಕಿ ಈೀವ ವೈವಿಣ್ಞುತಗೆ ಅಕಹದಿಯಾಗಿದೆ ಪರಾಗಸ್ಪರ್ಶಣ್ಯಿಯುತ್ತಿರುವ ಪತಂಗದ 
ಎನ್ನುವುದನ್ನು ಇದು ತೋರಿಸಿಕೊಡುತ್ತದೆ. ಚಿತ್ರ: ಅಚ್ಚರಿದಾಯಕವೆನ್ನುವಂತೆ, Source: Wallace, Alfred Russel (October 1867). “Creation 


ಯೆ by Law”. The Quarterly Journal of Science 4 (16): p. 470. 
ಬನ್ನಿ ಪರಸ್ಪರ ಅವಲಂಜತವಾದ ಪರಾಗ- ಹ ಖು be A Retrieved on pe 
3 ರಚನೆಯಾಗಿದರೂ ಕೂಡ ಈ x ; 
ದಾನಿ ಮತ್ತು ಪರಾಗಸ್ಪರ್ಶ ಜೀವಿಗಳ 5 


ಸ ll 07-30. Uploaded by Dmitriy Konstantinov, Wikimedia 
ಪತಂ ಪತ್ತೆಯಾ ಇಪ K p ikipedi iki 
ಸಂಬಂಧವು ಅವುಗಳ ಬದುಕಗೆ ಹೇಗೆ pe ಎ೨ಬ Commons. URL: https://en.wikipedia.org/wiki/ 
ಆಕಾರ ನೀಡಿದೆ ಎನ್ನುವುದನ್ನು ಹಲವಾರು 


“w 
[Nd 


ಶತಮಾನದ ಆದಿ ಭಾಗದಲ್ಲ! File:Wallacesesquipedale.jpg. License: CC-BY. 


64 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಸೊಣ. ಪಾತರಗಿತಿ. ಪತಂಗ, ದುಂಬ. 
ಕಣಜದ ಹುಳು. ಸೊಳ್ತೆ-ನೊಣದ ಜಾತಿಯ 
ಜೀವಿಗಳು ಮತ್ತು ಇರುವೆಗಳನ್ನೊಳಗೊಂಡ 
ಅಸಂಖ್ಯಾತ ಜೀವಿಗಳು ಪರಾಗಷ್ಟರ್ಶದ 
ಪೆಯೋಜನವನ್ನು ಪಡೆಯುತ್ತವೆ. ಸುಮಾರು 
ಇಪ್ಪತ್ತು ಸಾವಿರಕ್ಕೂ ಮಿಕ್ಕರುವ ಪ್ರಭೇದದ 
ಜೇನು ನೊಣಗಳು ಪರಾಗಸ್ಪರ್ಶದ 
ಬಹುಮುಖ್ಯ ಜೀವಿಗಳು. ತಮ್ಮ ಪ್ರಧಾನ 
ಆಹಾರವಾದ ಹೂವಿನ ಮಕರಂದದೊಂದಿಗೆ 
ತಮ್ಮ ಮರಿಗಳಗೋಸ್ಥ್ಸರ ಸಂಗ್ರಹಿಸುವ 
ಪರಾಗಕ್ಸಾಗಿಯೂ ಜೇನು ನೊಣಗಳು 
ಸಸ್ಯಗಳನ್ನು ಅವಲಂಚಸಿವೆ. ತಾವು 

ಭೇಟ ಕೊಡುವ ಹೂವಿನ ಇರುವಿಕೆ, 

ಬೇರೆ ಹೂವಿನಿಂದ ಹೊರತಾಗಿರುವ 
ವಿಶೇಷತೆ ಹಾಗೂ ನಿರ್ದಿಷ್ಟ ಚರ್ಯೆಯನ್ನು 
ನೆನಪಿಟ್ಟುಕೊಳ್ಳುವ ಜೇನು ನೊಣಗಳು 
ತಾವು ಬುದ್ಧಿವಂತರೆನ್ನುವುದನ್ನು ಸಾಬೀತು 
ಮಾಡುತ್ತವೆ. ಪ್ರತೀ ಭೇಟಯಲ್ಲಯೂ 
ಜೇನು ನೊಣಗಳು ತಮ್ಮ ದೇಹವನ್ನು 
ಹೂವಿನ ಪರಾಗಕೋಶಕ್ಕೆ ಉಜ್ಜುತ್ತವೆ. 
ಜೇನು ನೊಣದ ಹಿಂಗಾಅನ ದಟ್ಟ 
ರೋಮದಿಂದ ಮಾಡಲ್ಪಟ್ಟ ಪರಾಗ ಚೀಲಕ್ಕೆ 
ಮೆತ್ತಿಕೊಳ್ಳುವ ಪರಾಗರೇಣುಗಳು ಜೇನು 
ನೊಣವು ಮುಂದೆ ಭೇಟ ಕೊಡುವ 
ಹೂವಿಗೆ ಸ್ಥಳಾಂತರಗೊಳ್ಳುತ್ತವೆ. ಜೇನು 
ನೊಣಗಳ೦ದ ಫಅತಗೊಳ್ಳುವ ಸಸ್ಯಗಳು 
ಅವುಗಳನ್ನು ತಮ್ಮತ್ತ ಸೆಳೆಯಲು ಹಲವು 
ಬಗೆಯ ಆಕರ್ಷಕ ವಿಧಾನಗಳನ್ನು 


ಚಿತ್ರ 4. ಪರಾಗಸ್ಪರ್ಶವನ್ನು ಮಾಡುತ್ತಿರುವ ಜೇನು 
ನೊಣದ ಹಿಂಗಾಲ ಮೇಲಅರುವ ಪರಾಗ ಬುಟ್ಟಿ. 
Source: Fifamed, Wikimedia Commons. 
URL: https:// commons.wikimedia.org/wiki/ 
File:Honeybee_pollen_basket.JPG. License: 
Public Domain. 


ಚಿತ್ರ 5. ಜೇನು ನೊಣಗಳ ಕಣ್ಣಿಗೆ ಕಾಣಿಸುವ, 
Potentilla reptans ow ಸಸ್ಯದ ಹೂವಿನ ಮೇಲಅನ 
ಅತಿ ನೇರಳೆ ಬೆಳಕನ್ನು ಪ್ರತಿಫಅಸುವ ಮಕರಂದದ 
ಮಾರ್ಗದರ್ಶಿ ಚಿಹ್ನೆಗಳು. 

Source: Wiedehopf20, Wikimedia Commons. 
URL: https:/commons.wikimedia.org/wiki/File: 
Flower_in_UV _light_Potentilla_reptans.jpg. 


License: CC-BY-SA. 


ಬಳಸಿಕೊಳ್ಳುತ್ತವೆ. ಜೇನು ನೊಣಗಳು ತಮ್ಮ 
ಚಟುವಟಕೆಗಳಗೆ ಆಫ್ರಾಣ ಶಕ್ತಿಯನ್ನು 
ಅವಲಂಬಸಿರುವುದರಿಂದ ಇಂತಹಾ 
ಸಸ್ಯಗಳ ಹೂವುಗಳು ಗಾಢ ವಾಸನೆಯನ್ನು 
ಸೂಸುತ್ತವೆ. ಜೊತೆಗೆ ಅಚ್ಚ ಹಳದಿ 

ಅಥವಾ ನೀಲ ಬಣ್ಣವನ್ನು ಹೊಂದಿರುವ 
ಹೂವುಗಳು ಬಹು ದೂರದಿಂದಲೂ ಜೇನು 
ನೊಣಗಳನ್ನು ತಮ್ಮತ್ತ ಸೆಕೆಯುತ್ತವೆ. 

ಇದಕ್ಕೆ ಕಾರಣವೇನೆಂದರೆ, ಹಸಿರು. ನೀಅ 
ಹಾಗು ಅತಿ ನೇರಳೆ ಬಣ್ಣದ ಬೆಳಕಿಗೆ 
ಸಂವೇದಿಯಾಗಿರುವ ಪಿಗ್ಮೆಂಟ್‌ಗಳನ್ನು 
ಕಣ್ಣಲ್ಲ ಹೊಂದಿರುವ, ತ್ರಿವರ್ಣ ದೃಷ್ಟಿ 
ಸಾಮರ್ಥ್ಯದ ಜೀನು ನೊಣಗಳು 

ಕೆಂಪು ಬಣ್ಣವನ್ನು ಗುರುತಿಸಲಾರವು 
(ಕೆಂಪು ಬಣ್ಣವು ಅವುಗಳಗೆ ಕಪ್ಪಾಗಿ 
ಗೋಚರಿಸುತ್ತದೆ). ಇನ್ನು ಕೆಲವು 

ಹೂವಿನ ಪ್ರಭೇದಗಳು ಜೇನು ನೊಣಗಳು 
ಸುಲಭವಾಗಿ ಬಂದಿಆಯಲು ಅಗಲವಾದ 
ಕೆಳ ಹೂ ದಳಗಳನ್ನು ಕೊಡಮಾಡುತ್ತವೆ. 
ಆದ್ದರಿಂದಲೇ ಜೇನು ನೊಣಗಳ೦ದ 
ಪರಾಗಸ್ಪರ್ಶವಾಗುವ ಹೂವುಗಳ 
ಜ್ಯಾಮಿತಿಯು ಬಹುಪಾಲು ತ್ರಿಜ್ಟೀಯವಲ್ಲದ 
ದ್ವಿಪಕ್ಷೀಯ ಸಮರೂಪತೆಯಲ್ಲರುತ್ತದೆ. 
ಬಹುಪಾಲು ಹೂವುಗಳು ಅತಿ ನೇರಳೆ 
ಬೆಳಕಿಗೆ ಪ್ರತಿಫಅಸುವ ವಿಶಿಷ್ಠವಾದ ರೇಖೆ 
ಅಥವಾ ಬೇರೆ ಯಾವುದೋ ಚಿಹ್ನೆಗಳನ್ನು 
ಹೊಂದುವ ಮೂಲಕ ಜೇನು ಹುಳುಗಳಗೆ 
ಮಧು ಅಥವಾ ಮಕರಂದದ ಇರುವಿಕೆಯ 
ಮಾರ್ಗದರ್ಶಿಯನ್ನಾಗಿ ಬಳಸಿಕೊಳ್ಳುತ್ತವೆ. 
ಈ ಗುರುತುಗಳು ಜೇನ್ನೊಣಗಳಗೆ ದಾರಿ 
ತೋರಿಸಲೆಂದೇ ವಿಕಾಸಗೊಂಡಿದ್ದೇನೋ 
ಅನ್ನಿಸುತ್ತದೆ; ನಿಜವಾಗಿ ನೋಡುವುದಾದರೆ 
ಈ ವ್ಯವಸ್ಥೆಯು ಹೂವು. ತಾನು 
ಬಯಸಿದೆಡೆ ಜೇನ್ನೊಣದ ಸಾಗುವಿಕೆಯನ್ನು 


ಬಜಿತಪಡಿಸುತ್ತದೆ! ಜೀನು ನೊಣಗಳಂ೦ದ 
ಪರಾಗಪ್ಪರ್ಶವಾಗುವ ಹೂವುಗಳು 

ದೊಡ್ಡ ಪ್ರಮಾಣದಲ್ಲ ಮಕರಂದ ಹಾಗು 
ಪರಾಗವನ್ನು ತಮ್ಮ ಅಭ್ಯಾಗತರಿಗೆ 
ಒದಗಿಸುತ್ತವೆ. ಜೇನು ನೊಣಗಳ ಒಂದು 
ಕುಟುಂಬವು ಒಂದು ವರ್ಷಕ್ಕೆ 28 ಕೇಜಗೂ 
ಮಿಕ್ಕಿ ಪರಾಗವನ್ನು ವಸ್ತುಶಃ ಸಂಗ್ರಹಿಸುತ್ತದೆ. 


ಜೇನು ನೊಣಗಳು ಜನರ ಬಾಯಲ್ಲ 
ನಲಯುತ್ತಿರುವ ಪರಾಗಸ್ಪರ್ಶ 
ಜೀವಿಯಾಗಿದ್ದರೂ ದುಂಜಗಳು 
ವಾಸ್ತವವಾಗಿ ಸಂಪಿಗೆ ಹಾಗೂ ಸ್ರೈಸ್‌ಬುಷ್‌ 
ಕುಟುಂಬವನ್ನೊಕಗೊಂಡಂತೆ ಶೇಕಡಾ 
8ರ ಕ್ಕಿಂತಲೂ ಹೆಚ್ಚಿನ ಹೂಬಡುವ 
ಸಸ್ಯಗಳ ಪರಾಗಸಪ್ಪರ್ಶವನ್ನು ಮಾಡುತ್ತಿವೆ. 
ದುಂಜಗಳ ದೃಷ್ಟಿ ಶಕ್ತಿಯು ಅಷ್ಟೇನೂ 
ತೀಕ್ಷ್ಮ ವಾಗಿಲ್ಲವಾದ್ದರಿಂದ ಅವುಗಳಂದ 
ಪರಾಗಸಪ್ಪರ್ಶಗೊಳ್ಳುವ ಹೂವುಗಳು 

ಬಳ ಇಲ್ಲವೇ ಪೇಲವ ವರ್ಣಗಳನ್ನು 
ಹೊಂದಿರುತ್ತವೆ. ದುಂಜಬಗಳಂದ 
ಪರಾಗಸ್ಪರ್ಶಗೊಳ್ಳುವ ಕೆಲ ಹೂವುಗಳು 
ಮಕರಂದವನ್ನೇ ಉತ್ತಾದಿಸುವುದಿಲ್ಲ: 
ಇಂತಹ ಹೂವುಗಳು ದುಂಬಗಳಗೆ 
ತಮ್ಮಲ್ಲನ ಪರಾಗವನ್ನೋ ಇಲ್ಲವೇ 
ಮುಷ್ಟದಳಗಳ ವಿಶಿಷ್ಟ ಕೋಪಶಗಳಲ್ಲ 
ಶೇಖರಗೊಂಡ ಆಹಾರವನ್ನೋ 
ತಿನ್ನಿಸುತ್ತವೆ. ಪುಷ್ಪದಲ್ಲ ತಮ್ಮ 
ಗಮ್ಯವನ್ನು ತಲುಪುವ ಹಾದಿಯಲ್ಲ 
ದಮಂಜಗಳು ಸಿಕ್ಕದ್ದನ್ನೆಲ್ಲ ತಿನ್ನುತ್ತಾ. 
ಅಲ್ಲಲ್ಲೇ ಮಲ ವಿಸರ್ಜಸುತ್ತಾ ಸಾಗುತ್ತವೆ. 
ಹೀಗಾಗಿ ದುಂಬಗಳಗೆ "ಮಲನಕಾರಿ' 
ಪರಾಗಪ್ಪರ್ಕಿಗಕೆ೦ಬ ಅಡ್ಡ ಹೆಸರಿದೆ. 


ಬಣ್ಣ-ಬಣ್ಣದ ಅತ್ಯಾಕರ್ಷಕ 
ದೇಹವನ್ನೊಕಳಗೊಂಡು ಹೂಗಳ ಮೇಲೆ 
ಹಾರಾಡುವ ಪಾತರಗಿತ್ತಿಗಳು ಕಣ್ಣಿಗೆ 
ನೋಡಲು ಹಬ್ಬವಾದರೂ ಹೂವಿನಿಂದ 
ಹೂವಿಗೆ ಪರಾಗವನ್ನು ಸಾಗಿಸುವ 
ವಿಷಯದಲ್ಲ ಜೇನು ನೊಣಗಳಷ್ಟು ಸಮರ್ಥ 
ಜೀವಿಗಳಲ್ಲ. ಪಾತರಗಿತ್ತಿಗಳು ಪರಾಗವನ್ನು 
ಶೇಬರಿಸಿಟ್ಟುಕೊಳ್ಳಲು ಯಾವುದೇ ವಿಶೇಷ 
ದೇಹ ರಚನೆಯನ್ನು ಹೊಂದಿಲ್ಲ: ಉದ್ದ 
ಕಾಲ್ಲಕ ಮೇಲೆ ಚಾಚಿಕೊಂಡಿರುವ ಸಪೂರ 
ದೇಹಕ್ಕೂ ಪರಾಗ ರೇಣುಗಳು ಅಷ್ಟಾಗಿ 
ಅಂಟಕೊಳ್ಳುವುದಿಲ್ಲ. ಪಾತರಗಿತ್ತಿಗಳು 
ಸಾಮಾನ್ಯವಾಗಿ ಅಚ್ಚ ಹಳದಿ, ನೀಅ 
ಅಥವಾ ಕೇಸರಿ ಬಣ್ಣ ಹಾಗೂ ಕೆಲವೊಮ್ಮೆ 
ಕೆಂಪು ಬಣ್ಣದ ಹೂವುಗಳ ಮೇಲೆ 
ಮಕರಂದಕ್ನಾಗಿ ಹಾರಾಡುತ್ತಿರುತ್ತವೆ. 
ಮಕರಂದವು ಚೂಪಾದ ಕೊಳವೆಯಂತಹ 
ಉದ್ದನೆಯ ರಚನೆಯಲ್ಲಯೋ ಅಥವಾ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ' ಜೂನ್‌ 2೦೭೦ | 65 


ಚಿತ್ರ 6. ದುಂಜಗಳಂದಾಗುವ ಪರಾಗಸ್ಪರ್ಶ - £ncelia 
californica ಎ೦ಬ ಸಸ್ಯದ ಹೂವಿನ ಪರಾಗಸ್ಪರ್ಶ 
ಮಾಡುತ್ತಿರುವ ಸೆಗಣಿ ದುಂಜ. 

Source: Marshal Hedin (uploaded by Jacopo 
Werther), Wikimedia Commons. URL: https:// 
commons.wikimedia.org/wiki/File:Scarab_ 
beetle on_Encelia_californica_(3376142862). 
jpg. License: CC-BY. 


ಕೊಳವೆಯಂತೆ ಒಟ್ದಾಗಿರುವ ದಳಗಳ 
ಬುಡದಲ್ತಿಯೋ ಇದ್ದು ಸೊಂಡಿಲುಗಳ ರೀತಿ 
ಉದ್ದನೆಯ ಬಾಂುಯನ್ನು ಹೊಂದಿರುವ 
ಪತಂಗ ಹಾಗೂ ಪಾತರಗಿತ್ತಿಯಂತಹ 
ಜೀವಿಗಳಗಷ್ಟೇ ಲಭ್ಯವಾಗುತ್ತವೆ. ಚಂದ್ರ 
ಅಥವಾ ನಕ್ಷತ್ರಗಳ ಬೆಳಕಲ್ಲ ಹೊಳೆಯುವ, 
ಅಂಧಕಾರದಲ್ಲ ಅರಳುವ ಬೆಳ್ಳಗಿನ 
ಅಥವಾ ಪೇಲವ ವರ್ಣದ ಹೂವುಗಳ 
ಪರಾಗಸಪ್ಪರ್ಶವನ್ನು ರಾತ್ರಿಯ ಹೊತ್ತು 
ಹಾರಾಡುವ ಪತಂಗಗಳು ಮಾಡುತ್ತವೆ. 
ನೊಣವೂ ಸೇರಿದಂತೆ ಕ8ರಿದಾದ 


ನಾಅಗೆಯನ್ನು ಹೊಂದಿರುವ ಇನ್ನಿತರೆ 
ಕೀಟಗಳು ಕೊಳೆತ ಮಾಂಸದ ವಾಸನೆ 


ಜೀರುವ ಆಫ್ರಿಕಾದ ಸ್ಥಾಪೇಆಅಯಾಸ್‌ 
(Stapelias) ಏಂಬ ಜಾತಿಯ ಹೂವಿನ 
ಪರಾಗಸಪ್ಪರ್ಶವನ್ನು ಮಾಡುತ್ತವೆ. 
ಮಾಂಸದಂತೆ ಪೇಲವ ಕೆಂಪು ಅಥವಾ 
ಕಂದು ಬಣ್ಣದ, ಕಟು ವಾಸನೆಯನ್ನು 


ಚಿತ್ರ 7. ಪರಾಗಸ್ಪರ್ಶ ಮಾಡುತ್ತಿರುವ ಕಡು ನೀಅ ಬಣ್ಣದ 
ವ್ಯಾಘ್ರ ಪಾತರಗಿತ್ತಿ. 

Source: Jeevan Jose (kadavoor), Wikimedia 
Commons. URL: https://commons.wikimedia. 
org/wiki/File:Dark_Blue_Tiger_tirumala 
septentrionis_by_kadavoor.JPG. License: 
CC-BY-SA. 


ಚಿತ್ರ ಆ. ರಾತ್ರಿ ಹಾರಾಡುವ ಪತಂಗಗಳಂದ ಪರಾಗಸ್ಪರ್ಶ 
- ದತ್ತೂರ (Datಟra wii) ಹೂವಿನಲ್ಪ 
ಆಹಾರವನ್ನರಸುತ್ತಿರುವ ಕೆರೋಲಅನಾ ಸಿಂಹಮುಖೀ 
ಪತಂಗ (Manduca sexta). 


Source: Kiley Riffell Photography. For use 
with credit by Henry Art Gallery. URL: https:// 
www. flickr.com/photos/115381928@ 
N03/14255320758.License: CC-BY-NC. 


ಬೀರುವ ಇವುಗಳನ್ನು ಕೊಳೆತ ಮಾಂಸದ 
ಹೂವುಗಳೆಂದೇ ಕರೆಯುತ್ತಾರೆ. 


ಮೂವತ್ತೈದು ಸಾವಿರಕ್ಕೂ ಮಿಕ್ಕರುವ 
ಆರ್ಕಿಡ್‌ ಪ್ರಭೇದಗಳು ಈ ಮೇಲನ 
ಎಲ್ಲಾ ಪರಾಗಸ್ಪರ್ಕೀ ಕೀಟಗಆ೦ದ 
ಸಂದರ್ಶಿಸಲ್ಪಡುತ್ತವೆ. ಬಹಳಷ್ಟು 
ಆರ್ಕೀಡ್‌ಗಳಲ್ಲ ಪರಾಗ ರೇಣುಗಳು 
ಪೊಅನಿಯಾ ಎನ್ನುವ ಸಣ್ಣ ಚೀಲದಂತಹ 
ರಚನೆಗಕಲ್ಲ ಉದ್ಧವಿಸುತ್ತವೆ. 
ಹೊಆನಿಯಾಗಳ ಬುಡದಲ್ಲ ಅಂಟಾದ 
ಪಟ್ಟಿಯೊಂದಿರುತ್ತದೆ. ಕೀಟಗಳು ಅಂತಹಾ 
ಹೂವುಗಳನ್ನು ಸಂದರ್ಶಿಸಿದಾಗ ಅವುಗಳ 
ತಲೆಗಳಗೆ ಅಂಬಾದ ಪೊಲನಿಯಾವು 


ಚಿತ್ರ ೨. ನೊಣಗಳಂದ ಪರಾಗಸ್ಪರ್ಶಗೊಳ್ಳುತ್ತಿರುವ 
Stapelia gigantea ow ಸಸ್ಯದ ಹೂವು. 


Source: Ton Rulkens, Wikimedia Commons. 
URL: https:/commons.wikimedia.org/wiki/ 
File:Stapelia_gigantea_- fly_pollination_ 
(5587930978).jpg. License: CC-BY-SA 


66 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಮೆತ್ತಿಕೊಳ್ಳುತ್ತದೆ. ಅಂಟು ಶೀಘ್ರದಲ್ಲಯೇ 
ಒಣಗಿ ಹೋಗುವುದರಿಂದ ಪೊಲಅನಿಯಾವು 
ಗಟ್ಣಯಾಗಿ ತಲೆಗೆ ಅಂಟಕೊಳ್ಳುತ್ತದೆ. ಕೆಲವು 
ಆರ್ಕಿಡ್‌ಗಕಲ್ಪ ಪೊಅನಿಯಾವು ಹೂವಿನಲ್ಪ್ಲನ 
ಪ್ಲಿಂಗಿನಂತಹ ಪ್ರಚಟೋದಕದ ಸಹಾಯದಿಂದ 
ಕೀಟಗಳ ದೇಹಕ್ಕೆ ಬಲವಾಗಿ ತಟ್ಟಕೊಳ್ಳುತ್ತದೆ. 
ಉತ್ತರ ಆಫ್ರಿಕಾ ಹಾಗು ಯುರೋಪ್‌ಗಳಲ್ಪ 
ಕ೦ಡು ಬರುವ ಹಿಫ್ರಿಸ್‌ (Ophrys) ಎಂಬ 
ಒಂದು ಜಾತಿಯ ಆರ್ಕೀಡ್‌ಗಳು ಹೆಣ್ಣು 
ಕಣಜ ಜೇನು ಅಥವಾ ಕಣಜದಂತಿರುವ 
ಪುಷ್ಟ ದಳಗಳನ್ನು ಹೊಂದಿರುತ್ತದೆ. 
ಹೆಣ್ಣಿಗಿಂತ ಮೊದಲೇ ಕೋಶಾವಸ್ಥೆಯ 
ಹೊರೆಯಿಂದ ಹೊರ ಬರುವ ಗಂಡು ಕಣಜ 
ಜೇನು ಅಥವಾ ಕಣಜಗಳು ಆರ್ಕಿಡ್‌ 
ಹೂವುಗಳನ್ನು ಹೆಣ್ಣಿಂದೇ ಭ್ರಮಿಸಿಕೊಳ್ಳುತ್ತವೆ. 
ಈ ಪ್ರಮೆಯಲ್ಲೇ ಅದರೊಂದಿಗೆ ಕೂಡುವ 
ಪ್ರಯತ್ನ ನಡೆಸುವಾಗ ಅಂಟಾದ 
ಹೊಅನಿಯಾವು ಅವುಗಳ ತಲೆಗೆ 
ಅಂಟಕೊಳ್ಳುತ್ತವೆ. ಆ ಕೀಟಗಳು ಬೇರೊಂದು 
ಹೂವಿಗೆ ಭೇಟ ನೀಡಿದಾಗ ಅವುಗಳ 
ತಲೆಗಂಟದ ಪೊಲನಿಯಾವು ಇನ್ನೊಂದು 
ಹೂವಿನ ಅಂಟಾದ ಶಲಾಕಾದ್ರಕ್ಕೆ ಸ್ಥಳಾಂತರ 
ಹೊಂದುತ್ತವೆ. ಪ್ರತೀ ಭೇಟಯಲ್ಲಯೂ 
ಪರಾಗಪ್ಪರ್ಶಿೀಯ ತಲೆಯಿಂದ ಶಲಾಕಾದ್ರಕ್ಷೆ 
ಸ್ಥಳಾಂತರಗೊಂಡ ಒಂದು ಹೂವಿನ 
ಪೊಲನಿಯಾವನ್ನು ಬೇರೊಂದು ಹೂವಿನ 
ಹೊಅನಿಯಾವು ಭರ್ತಿ ಮಾಡುತ್ತದೆ. 

ಇನ್ನು ಪಾತರಗಿತ್ತಿ ಹಾಗು ಪತಂಗಗಳಂದ 
ಫಅತಗೊಳ್ಳುವ ಆರ್ಕಿಡ್‌ ಪ್ರಭೇದಗಳಲ್ಲ 
ಪೊಲನಿಯಾವು ಅಂಲಾದ ಮಾಲೆಯಂತಹಾ 
ರಚನೆಗಳ೦ದ ಉದ್ದನೆಯ ಸೊಂಡಿಅನಂತಹ 
ಬಾಲುಗೆ ಅಂಟಕೊಳ್ಳುತ್ತದೆ. 


ಚಿತ್ರ 10. ಮಿಥ್ಯಾ ಸಂಭೋಗದಿಂದ 
ಪರಾಗಸ್ಪರ್ಶಗೊಳ್ಳುತ್ತಿರುವ ಜೇನು ಆರ್ಕಿಡ್‌ ಅಥವಾ 
Ophrys speculum. 

Source: Carsten Niehaus, Wikimedia Commons. 
URL: https:/commons.wikimedia.org/wiki/File: 
Ophrys_speculum_d.JPG. License: CC-BY-SA. 


ವಿಲಕ್ಷಣ ಎನಿಸುವಂತಹ ಪರಾಗಸ್ಪರ್ಶ 
ಕ್ರಿಯೆಗೂ ಆರ್ಕಿಡ್‌ ಪುಷ್ಪಗಳು 
ಸಾಕ್ಷಿಯಾಗಿವೆ. ಜವುಗು ನೆಲದಲಿ 
ಬೆಳೆಯುವ ಒಂದು ಆರ್ಕಿಡ್‌ ಪ್ರಭೇದದಲ್ಲ 
ಹೊಲನಿಯಾವು ಪರಾಗಸ್ಪರ್ಶೀಯಾದ ಹೆಣ್ಣು 
ಸೊಳ್ಳೆಗಳ ಕಣ್ಣುಗಳಗೆ ಅಂಟಕೊಳ್ಳುತ್ತವೆ. 
ಹೀಗಾಗಿ ಹೆಣ್ಣು ಸೊಳ್ಳೆಯ ಹೂವಿನ 

ಭೇಟ ಜಾಸ್ತಿಯಾದಂತೆಲ್ಲಾ ಅದರ ಕಣ್ಣು 
ಹೊಲನಿಯಾದಿಂದ ಕುರುಡಾಗುತ್ತವೆ. 
ಇನ್ನೊಂದು ವಿಲಕ್ಷಣ ಕ್ರಿಯೆಯಲ್ಲ. 
ಆರ್ಕಿಡ್‌ ಹೂವಿನ ನೀರಿನಂತಹ ಸ್ರಾವದಲ್ಲಿ 
ಪರಾಗಸ್ಪರ್ಶಿಗಳು ಮುಳುಗಿ ಹೋಗುತ್ತವೆ. 
ಅಲ್ತ್ಪ್ಲಂದ ಹೊರ ಬರುವ ಮಾರ್ಗವೆಂದರೆ 
ಕಿರಿದಾದ ಹಾದಿಯನ್ನು ತೆವಳಕೊಂಡು 
ಕಮಿಸುವುದು; ಈ ಪ್ರಕ್ರಿಯೆಯಲ್ಲ 

ಕೀಟದ ದೇಹವು ಹೊಲಅನಿಯಾ 

ಹಾಗು ಶಲಾಕಾರ್ರಕ್ಕೆ ತಾಗಿಕೊಂಡೇ 
ಹೋಗುವಂತೆ ಹೂವಿನ ಭಾಗಗಳ 
ರಚನೆಯುರುತ್ತದೆ. ಕೆಲವು ಆರ್ಕಿಡ್‌ಗಳು 
ಅಮಲು ಬರಿಸುವ ಪರಿಮಳಗಳಂ೦ದ 
ಪರಾಗಸ್ಪರ್ಶಿಗಳನ್ನು ಚಿತ್ತಾಗಿಸಿ, ಅವುಗಳ 
ದೇಹಕ್ಕೆ ಪೊಅನಿಯಾವನ್ನು ಅಂಟಸುತ್ತವೆ. 
ಪೊಅನಿಯಾಗಳನ್ನು ಕೀಟಗಳಗೆ 
ದಾಟಸಿಯಾದ ಕೂಡಲೇ ಇದ್ದಕ್ಕಿದ್ದಂತೆ 
ಹೂಗಳ ವಾಸನೆ ಮಸುಕಾಗುತ್ತದೆ. 
ನಶೆಯಿಆದು ವಾಸ್ತವಕ್ಷೆ ಮರಳುವ ಕೀಟವು 
ಅಲ್ಲಂದ ಹಾರಿ ಹೋಗುವಾಗ ತನ್ನೊಂದಿಗೆ 
ಪೊಅನಿಯಾವನ್ನು ಕೊಂಡೊಯ್ಯುತ್ತದೆ. 


ಚಿತ್ರ 1. ಸೊಳ್ಳೆಗಳಂದ ಪರಾಗಫಪ್ಪರ್ಶಗೊಳ್ಳುತ್ತಿರುವ 
ಜವುಗು ನೆಲದ ಆರ್ಕಿಡ್‌ಗಳು. 


ಅಸಾಮಾನ್ಯ ಪರಾಗಸ್ಪರ್ಶಿಗಳು: 


ಪರಾಗಸ್ಪರ್ಶದಲ್ಲ ಹಲ್ಲಗಳ ಪಾತ್ರವು ಇತ್ತೀಚೆಗಷ್ಟೇ ಗುರುತಿಸಲ್ಪಟ್ಟದೆ. ವಿವರವಾದ ಅಧ್ಯಯನದಿಂದ 
ಕಂಡುಬಂದ ಸಂಗತಿಯೇನೆಂದರೆ ಕೆಲವು ದ್ವೀಪಗಳಲ್ಲನ ಸಸ್ಯ ಪ್ರಭೇದಗಳ ಉಳವಿನಲ್ಲ 
ಹಲ್ಪಗಳ೦ದಾಗುವ ಪರಾಗಸಪ್ಪರ್ಶವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ದ್ಲೀಪಗಕಲ್ಪನ ಅತಿ 
ಸಾಂದ್ರವಾಗಿರುವ ವೈವಿಧ್ಯಮಯ ಹಲ್ಲ ಪ್ರಭೇದ, ಅಭಾವವಿಲ್ಲದ ತಿನ್ನಬಹುದಾದ ಹೂವಿನ 
ಭಾಗಗಳು ಮತ್ತು ಮುಖ್ಯ ನೆಲೆಗಕಲ್ಲ ವಾಸಿಸುವ ಹಲ್ಲ ಪ್ರಭೇದಗಳಗೆ ಹೋಲಸಿದರೆ ತೀರಾ 
ಕಡಿಮೆ ಸಂಖ್ಯೆಯಲ್ಲರುವ ಅವುಗಳ ಭಕ್ಷಕ ಪ್ರಾಣಿಗಳು ಠೇ ನಿಟ್ಟನಲ್ಲ ಮಹತ್ವದ ಪಾತ್ರವನ್ನು 
ವಹಿಸುತ್ತವೆ. ಪ್ರೋಟೀನು ತೀರಾ ವಿರಕವಾಗಿದ್ದರೂ ಕೂಡಾ ದ್ವೀಪವಾಸಿ ಹಲ್ಲಗಕು ಹಲವಾರು 
ವಿಧದ ಹೂವಿನ ಮಕರಂದವನ್ನು ಕುಡಿಯುತ್ತವೆ ಹಾಗು ಹಣ್ಣಿನ ತಿರುಳನ್ನು ತಿನ್ನುತ್ತವೆ. 


ಚಿತ್ರ 12. ಪರಾಗಸ್ಪರ್ಶ ಮಾಡುತ್ತಿರುವ ಹಲ್ತ. 


ನ್ಯೂಮೀಲ್ಯಾಂಡ್‌ನಲ್ಲರುವ ಒಂದು ವಿಧದ ಹಲ್ತ್ಪಯು (Hoplodactylus geckos) ಹೂವಿನ 
ಮಕರಂದಕ್ಷಷ್ಟೇ ಆಕರ್ಷಿತಗೊಳ್ಳುತ್ತವೆಯೇ ಹೊರತು ಪರಾಗಕ್ನಲ್ಲ. ಆಫ್ರಾಣ ಶಕ್ತಿಯು 
ಮೊನಚಾಗಿರುವ ಹಲ್ಲಗಳಗೆ ಹೂವಿನ ತೀಕ್ಷ್ಮವಾದ ಸುವಾಸನೆ ಮತ್ತೊಂದು ಆಕರ್ಷಣೆ. 
ಈ ರೀತಿಯ ಹೂವುಗಳು ಹಲ್ಲಯು ತಿನ್ನುತ್ತಿರುವಾಗ ಅದರ ಭಾರವನ್ನು. ಓಡಾಟವನ್ನು 
ತಡೆಯಬಲ್ಲಷ್ಟು ಧೃಡವಾಗಿರಬೇಕಾದ್ದು ಅತ್ಯಾವಶ್ಯಕ. 


ಭಾರತ ಉಪಖಂಡದ ಕೆಲ ದ್ವೀಪಗಳಲ್ಲ ಕಂಡು ಬರುವ Pಗೀlsuma 9ೀkಂs ಎ೦ಬ ಹಲ್ಲ 

ಹಾಗು ಕೆಲವು ಸಸ್ಯ ಪ್ರಭೇದಗಳ ನಡುವಿನ ಸಂಕೀರ್ಣವಾದ ಪರಾಗಸ್ಪರ್ಶ ಕ್ರಿಯೆಯು ಈ 
ಜೀವಿಗಳು ಜೊತೆ-ಜೊತೆಯಲ್ಲ ವಿಕಸಿತವಾಗಿರಬಹುದಾದ ಸಾಧ್ಯತೆಗಳನ್ನು ಪುಷ್ಟೀಕರಿಸುತ್ತದೆ. 
ಮಾರಿಷಸ್‌ನಲ್ಲಷ್ಟೇ ಕಾಣ ಸಿಗುವ, ಕೆಂಪು ಬಣ್ಣದ ಮಕರಂದವನ್ನು ಉತ್ಪಾದಿಸುವ Nesocodon 
mauritianus ಮತ್ತು Trochetia boutoniana ಎ೦ಬ ಸಸ್ಯಗಳು ಮತ್ತು ಹಳದಿ ಬಣ್ಣದ 
ಮಕರಂದವನ್ನು ಉತ್ಪಾದಿಸುವ 7r೦ಗೀtia blackbಟrಗiana ಎ೦ಬ ಸಸ್ಯಗಳು ತಮ್ಮ ವಿಶಿಷ್ಠವಾದ 
ಮಕರಂದದಿಂದಲೇ Pಗೀ!5suma 9ckಂs ಹಲ್ಪಗಳನ್ನು ಆಕರ್ಷಿಸುತ್ತವೆ. ಹಲ್ಪ್ಲಗಳೂ ಕೂಡಾ 
ವರ್ಣ ರಹಿತವಾದ ಮಕರಂದಕ್ಕಿಂತಾ ಬಣ್ಣದ ಮಕರಂದದ ಕಡೆಗೇ ಹೆಚ್ಚು ಆಕರ್ಷಿತವಾಗುತ್ತವೆ 
ಎಂಬುದನ್ನು ಓಲೆಸನ್‌ ಮತ್ತು ಸಂಗಡಿಗರ ತಂಡವು 1೨೨8ರಲ್ಪ ಪತ್ತೆ ಹಚ್ಚಿತು. 


ಪಕ್ಷಿಗಳ೦ದ ಪರಾಗಸ್ಪರ್ಶ ಕ್ರಿಯೆ 
ಪಕ್ಷಿಗಳಗೆ ವಾಸನೆ ಗ್ರಹಣ ಶಕ್ತಿ 
ಅಷ್ಟಿರದಿದ್ದರೂ ಅವುಗಳಗೆ 
ಅದ್ಭುತವೆನ್ನಬಹುದಾದ ದೃಷ್ಟಿಶಕ್ತಿಬುರುತ್ತದೆ. 
ವಾಸನೆ ರಹಿತ ಅಥವಾ ಅತ್ಯಲ್ಪ 
ವಾಸನೆಯಿರುವ ಅಚ್ಚ ಕೆಂಪು ಅಥವಾ 
ಹಳದಿ ಬಣ್ಣದ ಹೂವುಗಳಗೆ ಪಕ್ಷಿಗಳು 
ಭೇಟ ನೀಡುತ್ತವೆ. ಪಕ್ಷಿಗಳಂದ 
ಪರಾಗಸಪ್ಪರ್ಶಗೊಳ್ಳುವ ಹೂವುಗಳು 
ಸಾಮಾನ್ಯವಾಗಿ ದೊಡ್ಡದಾಗಿ. 
ಗೊಂಚಲುಗಕಲ್ಲ ಇರುತ್ತವೆ ಹಾಗು 


ಹಲವಾರು ಸಂದರ್ಭಗಳಕಲ್ಲ ಸಸ್ಯಗಳ 
ಕಾಂಡದ ಮೇಲೆ ಅರಳುತ್ತವೆ. 
ಅಂತೆಹಾ ಹೂವುಗಳೂ ಕೂಡಾ ಹೆಚ್ಚನ 
ಮಕರಂದವನ್ನು ಹೂವಿನ ಉದ್ದನೆಯ 
ಕೊಳವೆಯಂತಹ ರಚನೆಗಳಲ್ಲ 
ಸಾಮಾನ್ಯವಾಗಿ ಹೊಂದಿರುತ್ತವೆ ಮತ್ತು 
ಹೀಗಾಗಿ ಕೀಟಗಳಗೆ ಅಲಭ್ಯವಾಗಿರುತ್ತವೆ. 


ಆಫ್ರಿಕಾದ ಸೂರ್ಯ ಪಕ್ಷಿ (Sun Bird) 
ಹಾಗು ಅಮೇರಿಕೆಯ ರೋಂಕಾರದ 
ಪಕ್ಷಿಗಕು ತಾವು ಭೇಟ ನೀಡುವ 
ಹೂವಪಿಗನುಸಾರವಾಗಿ ತಮ್ಮ ದೇಹವನ್ನು 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಚಿತ್ರ 13. ಫ್ಯೂಶವನ್ನು (Fuchsia) ಪರಾಗಸ್ಪರ್ಶ ಮಾಡುತ್ತಿರುವ ರೋಂಕಾರದ ಹಕ್ಕಿ. 


Source: Togzhan lbrayeva, Wikimedia Commons. URL: https://commons.wikimedia.org/wiki/File:Hummingbird_in_search_for_nectarjpg. License: CC-BY-SA. 


ಮಾರ್ಪಡಿಸಿಕೊಂಡಿವೆ. ರೇಂಕಾರದ ಒಳಗೊಂಡಿರುವ ಈ ಹೂವುಗಳು ಸಿಹಿ ರಾಸಾಯನಿಕಗಳು ಕಾರಣ. ಬಾವಲಗಳು 
ಪಕ್ಷಿಯು (humming Bird) ದಾಸವಾಳ. ಹಣ್ಣಿನ ಅಥವಾ ಕಸ್ತೂರಿಯಂತಹ ಗಾಢ ಇಂತಹಾ ಸಂಯುಕ್ತ ರಾಸಾಯನಿಕಗಳ 
ಕಾಬಾಳೆ, ತುಂಬೆ, ಫ್ಯೂಷ (Fuchsia). ಸುಗಂಧವನ್ನು ಸೂಸಿ ಬಾವಅಗಳನ್ನು ವಾಸನೆಯ ಸಹಾಯದಿಂದ ಈ 
ಹನಿಸಕಲ್‌ (honeysuckle) ಮುಂತಾದ ತಮ್ಮತ್ತ ಸೆಳೆದುಕೊಳ್ಳುತ್ತವೆ. ಬಾವಆಅಗಳನ್ನು ಪುಷ್ಪಗಳನ್ನು ಅರಸಿ ಹೋಗುತ್ತವೆ. 
ಹೂವುಗಳ೦ದ ಆಕರ್ಷಿಸಲ್ಪಡುತ್ತದೆ. ಸೆಕೆಯಲೆಂದೇ ಈ ಮುಷ್ಟಗಕಲ್ಪ 

ಕೆಲವೊಂದು ಫ್ಯೂಷ ಹೂವುಗಳ ಉತ್ಪತ್ತಿಯಾಗುವ ಗಾಢ ಸುಗಂಧಕ್ಷೆ ಮಾವು. ಅಚ್ಚಿ. ಬಾಳೆ, ಪೇರಳೆ ಮುಂತಾದ 
ಪ್ರತೀ ಪರಾಗ ರೇಣುವೂ ಉದ್ದನೆಯ ಗಂಧಕವನ್ನು ಒಳಗೊಂಡ ಸಂಯುಕ್ತ ಐನೂರಕ್ಕೂ ಮಿಕ್ಕದ ಸಸ್ಯ ಪ್ರಭೇದಗಳು 


ದಾರದಂತಹ ರಚನೆಯನ್ನು ಹೊಂದಿರುತ್ತವೆ. 
ರೋಂಕಾರದ ಹಕ್ಕಿಯು ಹೂವಿನ 
ಕೊಕವೆಯಲ್ಲ ಮಕರಂದವನ್ನು 

ಹೀರಲು ತನ್ನ ಉದ್ದನೆಯ ಕೊಕ್ಸನ್ನು 
ಚಾಚಿದಾಗ ಪರಾಗ ರೇಣುವಿನ 

ದಾರಗಳು ಕೊಕ್ಕಿನ ಬುಡದಲ್ಲರುವ 
ಕೂದಲುಗಳಗೆ ಅಂಟಕೊಳ್ಳುತ್ತವೆ. ಅದಕ್ಕೆ 
ಅರಿವಾಗದಂತೆಯೇ ರೋಂಕಾರದ 
ಹಕ್ಕಿಯು ಒಂದು ಹೂವಿನಿಂದ ಮತ್ತೊಂದು 
ಹೂವಿಗೆ ಪರಾಗರೇಣುವನ್ನು ಈ ರೀತಿ 
ದಾಟಸುತ್ತದೆ. 


ಬಾವಅಗಳಂದ ಪರಾಗಸ್ಪರ್ಶ ಕ್ರಿಯೆ 


ಪರಾಗಪ್ಪರ್ಶ ಮಾಡುವ ಬಾವಅಗಳು 
ಕಂಡು ಬರುವುದು ಆಗ್ಗೇಯ ಏಷಿಯಾ, 
ಆಫ್ರಿಕಾ ಮತ್ತು ಪೆಸಿಫಿಕ್‌ ದ್ವೀಪಗಳಲ್ಲಿ. 
ಖಾವಲಗಳಂ೦ದ ಪರಾಗಸ್ಪರ್ಶವಾಗುವ 
ಅಳ ಅಥವಾ ಪೇಲವ ಬಣ್ಣದ ಹೂಗಳು 
ರಾತ್ರಿಯ ವೇಕೆಯಲ್ಲ ಅರಳುತ್ತವೆ 
ಹಾಗು ದೊಡ್ಡದಾಗಿರುತ್ತವೆ. ಕೆಲವು 
ಪ್ರಭೇದಗಳಲ್ಲ ಹೂವು ಚೆಂಡಿನಾಕಾರದ 


ಚಿತ್ರ 14. ಭೂತಾಳೆ ಹೂವಿನ ಪರಾಗಸ್ಪರ್ಶ ಮಾಡುತ್ತಿರುವ ಮೆಕ್ಸಿಕೋದ ಉದ್ದ ನಾಆಗೆಯ ಬಾವಲ. 


Source: U.S. Fish and Wildlife Service Headquarters (uploaded by Dolovis), Wikimedia Commons. 
ಗುಂಡಗಿನ ಗೊಂಚಲುಗಳಲ್ಪರುತ್ತವೆ. URL: https://commons.wikimedia.org/wiki/File:Choeronycteris_mexicana,_Mexican_long-tongued_ 


ಹೆಚ್ಚಿನ ಪ್ರಮಾಣದ ಮಕರಂದವನ್ನು bat_(7371567444)jpg. License: CC-BY. 
px Ke] 


68 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಬಾವಅಗಳನ್ನು ಸಂಪೂರ್ಣವಾಗಿ 

ಇಲ್ಲವೇ ಭಾಗಶಃ ಪರಾಗಸ್ಪರ್ಶಕ್ಷಾಗಿ 
ಅವಲಂಚಸಿರುವುದರಿಂದ ಈ 
ಸಂಬಂಧವು ತುಂಬಾ ಮಹತ್ವವುಳ್ಳದ್ದಾಗಿದೆ. 
ಖಾವಅಲಯುಂದಾಗುವ ಪರಾಗಪ್ಪರ್ಶವು 

ಈ ಭೂಭಾಗಗಳಲ್ಪರುವ ಸಸ್ಯಗಳ 
ವೈವಿಧ್ಯತೆಯ ಮೇಲೂ ಪ್ರಭಾವ ಬೀರಿದೆ. 


ಉಪಸಂಹಾರ 
ನಾವು ಇಲ್ಲಿಯ ತನಕ ಕೇವಲ ಕೆಲವೇ ಸಸ್ಯ 


ಹಾಗು ಪರಾಗಪ್ಪರ್ಶಿಗಕ ಉದಾಹರಣೆಗಳನ್ನು 
ಗಮನಿಸಿದ್ದರೂ., ಸಸ್ಯಗಳ ಪುನರುತ್ತತ್ತಿಗೆ 
ಹಾಗು ಭೂಮಿಯ ಮೇಲಅನ ಎಲ್ಲಾ 
ಜೀವಿಗಳ ಬದುಕಿಗೆ ಈ ಎರಡರ ಪರಪ್ಪರ 
ಹೊಂದಾಣಿಕೆಯು ಎಷ್ಟು ಪ್ರಭಾವ 
ಜೀರಬಲ್ಲದು ಎನ್ನುವುದನ್ನು ಮೇಲ್ಲಂಡ 
ಉದಾಹರಣಿಗಳು ವಿಷದೀಕರಿಸುತ್ತವೆ. 


ಶ.ಹಓಿ. ವಿಲ್ಲನ್‌ ಎಂಬ ಅಮೇರಿಕನ್‌ 
ಜೀವಶಾಸ್ತ್ರಜ್ಞ, ಸಂಶೋಧಕ, 


ನೈಸರ್ಗಿಕತೆಯ ಪ್ರತಿಪಾದಕ, ಲೇಖಕ 

ಮತ್ತು ಸಿದ್ಧಾಂತಿಯ "ನಾವು ಭೂಮಿಯುಂದ 
ಕೇವಲ ಕೀಟಗಳನ್ನಷ್ಟೇ ಹೊಸಕಿ 

ಹಾಕಿದರೂ ಕೆಲವೇ ತಿಂಗಳುಗಳಲ್ರ 
ಯಾವುದೇ ಪಯತ್ಸವಿಲ್ಲದೇ ಮಾನವ 
ಕುಲವನ್ನೊಳಗೊಂಡು ಇನ್ನುಅದ 

ಎಲ್ಲಾ ಜೀವಿಗಳೂ ಅವುಗಳೊಟ್ಟಗೇ 
ಸರ್ವನಾಶವಾಗುತಪೆ" ಎಂಬ ಮಾತಿನಲ್ಪ 
ಪರಾಗಸ್ಪರ್ಶಿ ಜೀವಿಗಳ ಪ್ರಾಮುಖ್ಯತೆಯು 
ಎತ್ತಿತೋರಿಸಲ್ಪಲ್ಪದೆ. 


Note: Credits for the image used in the background of the article title: Bee pollinating a rose, Debivort, Wikimedia Commons. URL: https://en.wikipedia.org/ 
wiki/File:Bee_ pollinating _a_rose.jpg. License: CC-BY-SA. 


References 


1. Plant-Pollinator Interactions: From Specialization to Generalization. Edited by Nickolas M. Waser and Jeff Ollerton. University of Chicago Press. 
URL: https://books.google.co.in/books?id=Fbl5c9fUxTIC&printsec=frontcover&dq=pollination&hl=en&sa=X&ved=0ahUKEwjol5vF_ 


tvOAhVEro8KHTvAC poQ 6AEIKTAC. 


2. Lizards as pollinators and seed dispersers: An island phenomenon. Olesen, J. M., and A. Valido. Trends in Ecology and Evolution, 2003, 18(4): 177-181. 


3. Celebrating Wildflowers: Bat pollination. USDA Forest Service, Rangeland Management Botany Program. 2006. Retrieved November 7, 2006. 


URL: http://www.fs.fed.us/wildflowers/. 


4. Pollination. (2015, October 11). New World Encyclopedia. Retrieved 17:44, September 30, 2016. 
URL: http://www.newworldencyclopedia.org/p/index.php?title=Pollination&oldid=991213. 


5. Helping to Feed Honey Bees and Other Pollinators. Glynn Young. 
URL: http://monsantoblog.com/2014/03/10/helping-to-feed-honey-bees-and-other-pollinators/. 


6. Social Behavior in animals with special reference to vertebrates. N. Tinbergen. Springer Netherlands. 


7. Pollinators in the Landscape Il: Plants and Pollinators.Mandy Bayer. The Center for Agriculture, Food and the Environment. 
URL: https://ag.umass.edu/fact-sheets/pollinators-in-landscape-ii-plants-pollinators. 


8. Orchid Pollination. RonMcHatton, AOS, June 2011. URL: http://staugorchidsociety.org/PDF/OrchidPollinationbyRonMcHatton.pdf. 


ಮೀನಾಕ್ಷಿ ಪಂತ್‌ ಇವರು ಡೆಹರಾಡೂನ್‌ನಲ್ಪರುವ ಅಜೀಂ ಪ್ರೇಮ್‌ಜ ಫೌಂಡೇಶನ್‌, ಜಲ್ಲಾ ಸಂಸ್ಥೆಯಲ್ಲ ವಿಜ್ಞಾನದ ಸಂಪನ್ಕೂಲ 
ವ್ಯಕ್ತಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಪರಿಸರ ವಿಜ್ಞಾನದಲ್ಲ ಸ್ಥಾತಕೋತ್ತರ ಪದವಿ ಹಾಗೂ ಶಿಕ್ಷಣದಲ್ಲ ಪದವಿಯನ್ನು 


ಪಡೆದಿದ್ದಾರೆ. ವನ್ಯಜೀವಿಗಳ ಸಂರಕ್ಷಣಿ ಹಾಗೂ ಅಧ್ಯಯನದಲ್ಲ ವಿಶೇಷ ಒಲುಮೆಯುರುವ ಪಂತ್‌ ಅವರು ಹದಿನೈದು ವರ್ಷಗಳ ಕಾಲ 
ಸ್ನಾತಕೋತ್ತರ ಶಿಕ್ಷಕಿಯಾಗಿಯೂ (ಜೀವಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ವಿಷಯದಲ್ಲ) ಕೆಲಸ ಮಾಡಿದ್ದಾರೆ. ಮೀನಾಕ್ಷಿಯವರನ್ನು ಈ 
ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು: meenakshi.pant@azimpremjifoundation.org. 


ಅನುವಾದ: ಮನೋಜ್‌ ಗೋಡ್ಲೋಲೆ ಪರಿಶೀಲನೆ: ಸ್ಕಿತಾ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 69 


